KA BG-GPO/2515/WPP-47 /2009-2011 





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ | ಬೆಂಗಳೂರು, ಗುರುವಾರ, ಆಗಸ್ಟ್‌ ೨೫, ೨೦೧೧ (ಭಾದ್ರಪದ ೩, ಶಕ ವರ್ಷ ೧೯೩೩) ಸಂಚಿಕೆ ೩೪ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 215 ಸಅಸೇ 2011, ಬೆ೦ಗಳೂರು, ದಿನಾಂಕ: 22ನೇ ಜುಲೈ, 2011. 


ಅಧಿಸೂಚನೆ ಸಂಖ್ಯೆ ಸಿಆಸುಇ 215 ಸಅಸೇ 2011, ದಿನಾ೦ಕ: 30-06-2011ರಲ್ಲಿ ಪರಸ್ಪರ ವರ್ಗಾಯಿಸಲಾದ ಶ್ರೀಮತಿ ಆಲಿಸ್‌ 
ಗೊನ್ಸಾಲ್ವಿಸ್‌, ಅಧೀನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು) ಮತ್ತು ಶ್ರೀ ಪಿ. ನಾರಾಯಣ, ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸೇವೆಗಳು-1) ಇವರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆಯಿಂದ ಬಿಡುಗಡೆಗೊಳಿಸಿ 
ವರ್ಗಾಯಿಸಲಾದ ಹುದ್ದೆಯ ಕರ್ತವ್ಯಕ್ಕೆ ಇಂದೇ ಹಾಜರಾಗಿ ಸಿ.ಆ.ಸು. ಇಲಾಖೆಗೆ ವರದಿ ಸಲ್ಲಿಸುವಂತೆ ಸೂಚಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ. ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 978 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-3) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 58 ಆಸೇವ 2011, ಬೆಂಗಳೂರು, ದಿನಾಂಕ: 21ನೇ ಜುಲೈ, 2011. 


ಈ ಕೆಳಕಂಡ ಕೆ.ಎ.ಎಸ್‌. ಆಯ್ಕೆ ಶ್ರೇಣಿ/ಸೂಪರ್‌ ಟೈಂ ಸ್ಕೇಲ್‌ ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 


























ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 
ಕ್ರಮ ಸಂಖ್ಯೆ ತ್‌್‌ 1 ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಶ್ರೀಯುತರು 
1. ವಿ. ಎ. ಮಾಚಕನೂರು, ನಿರ್ದೇಶಕರು, 
ಸೂಪರ್‌ ಟೈಂ ಸ್ಕೇಲ್‌ ಅಪರ ಆಯುಕ್ತರು, ಸರ್ವಶಿಕ್ಷಣ ಅಭಿಯಾನ ಬೆಂಗಳೂರು- 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ. ಶ್ರೀ ಕುಲಕರ್ಣಿ ಬಿ. ವಿ. ಇವರ ಸ್ಥಾನದಲ್ಲಿ 
2. ಬಿ. ವಿ. ಕುಲಕರ್ಣಿ, ಆಯ್ಕೆ ಶ್ರೇಣಿ ನಿರ್ದೇಶಕರು, ಅಪರ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಸರ್ವಶಿಕ್ಷಣ ಅಭಿಯಾನ, ಬೆಂಗಳೂರು. ಧಾರವಾಡ - ಶ್ರೀ ವಿ. ಎ. ಮಾಚಕನೂರು ಇವರ ಸ್ಥಾನದಲ್ಲಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 979 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 
(೪೫೭) 


೪೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೧ ಭಾಗ-೨ 





ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 168 ಎಲ್‌ಇಟಿ 2011, ಬೆಂಗಳೂರು, ದಿನಾಂಕ: 21ನೇ ಜುಲೈ, 2011. 


ಕಾರ್ಮಿಕ ಇಲಾಖೆಯ ಈ ಕೆಳಕಂಡ ಕಾರ್ಮಿಕ ಅಧಿಕಾರಿಗಳನ್ನು ₹. 14050-350-14400-16800-450-19500-525-22650- 
600-25050 ವೇತನ ಶ್ರೇಣಿಯ ಸಹಾಯಕ ಕಾರ್ಮಿಕ ಆಯುಕ್ತರ ಹುದ್ದೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು, ನಿಯಮ 32ರಡಿ 
ತಕ್ಷಣದಿ೦ದ ಜಾರಿಗೆ ಬರುವಂತೆ ಸ್ವತಂತ್ರ ಪ್ರಭಾರದಲ್ಲಿ ಇಡಲಾಗಿದೆ ಮತ್ತು ಅವರುಗಳ ಹೆಸರಿನ ಮುಂದೆ ತೋರಿಸಲಾಗಿರುವ ಹುದ್ದೆಗೆ ಸ್ಥಳ ನಿಯುಕ್ತಿ 
ಗೊಳಿಸಲಾಗಿದೆ. 





ಶ್ರೀ ಕೆ. ಷಣ್ಮುಖಪ್ಪ, 
ಕಾರ್ಮಿಕ ಅಧಿಕಾರಿ, 
ಉಪ ವಿಭಾಗ-5, ಬೆಂಗಳೂರು 


1. ಶ್ರೀ ವಿನ್ಸೆಂಟ್‌ ಕನ್ನೆಸ್ಲೊ ಸಹಾಯಕ ಕಾರ್ಮಿಕ ಆಯುಕ್ತರು ವಿಭಾಗ-2, ಬೆಂಗಳೂರು 
ಇವರನ್ನು ನಿಯಮ 32ರಡಿಯಲ್ಲಿ ಉಪ ಕಾರ್ಮಿಕ ಆಯುಕ್ತರ ಹುದ್ದೆಯಲ್ಲಿ ಸ್ವತಂತ್ರ 
ಪ್ರಭಾರದಲ್ಲಿ ಇರಿಸಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 


ಮಂಡಳಿಗೆ ನಿಯೋಜಿಸಿರುವುದರಿಂದ ತೆರವಾದ ಕೇಂದ್ರ ಕಛೇರಿಯ ಹುದ್ದೆ. 





ಶ್ರೀ. ಎಂ. ಡಿ. ಇಂಡಿ, 
ಕಾರ್ಮಿಕ ಅಧಿಕಾರಿ, 
ಉಪ ವಿಭಾಗ-2, ಬೆಳಗಾಂ. 


ಶ್ರೀ. ಚಿದಾನಂದ ಇವರನ್ನು ಉಪ ಕಾರ್ಮಿಕ ಆಯುಕ್ತರ ಹುದ್ದೆಯಲ್ಲಿ ನಿಯಮ 
32ರಡಿಯಲ್ಲಿ ಇಡಲಾಗಿರುವುದರಿಂದ ತೆರವಾಗಿರುವ ಗುಲ್ಬರ್ಗಾದಲ್ಲಿನ ಸಹಾಯಕ 
ಕಾರ್ಮಿಕ ಆಯುಕ್ತರ ಹುದ್ದೆ. 





ಶ್ರೀ. ಬಿ. ಗೋವಿಂದಪ್ಪ, 
ಕಾರ್ಮಿಕ ಅಧಿಕಾರಿ, 


ಮೈಸೂರು 


ಕರ್ನಾಟಕ ರಾಜ್ಯ ಕನಿಷ್ಟ ವೇತನ ಸಲಹಾ ಮಂಡಳಿ, ಕೇಂದ್ರ ಕಛೇರಿ ಇಲ್ಲಿನ ಖಾಲಿ 
ಹುದ್ದೆ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು. ಎನ್‌. ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 980 
ಕಾರ್ಮಿಕ ಇಲಾಖೆ. 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 191 ವಾತೆಸಿ 2011, ಬೆಂಗಳೂರು, ದಿನಾಂಕ: 19ನೇ ಜುಲೈ, 2011. 


ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಕರ್ತವ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರುಗಳನ್ನು ಆಡಳಿತಾತ್ಮಕ 
ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ವರ್ಗಾಯಿಸಿ ನೇಮಿಸಿದೆ. 





ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 











ಕ್ರಮ ಸಂಖ್ಯೆ ವರ್ಗಾಯಿಸಿ ನೇಮಿಸಿರುವ ಹುದ್ದೆ 
ಶ್ರೀ/ಶ್ರೀಮತಿ 
3 2 ತಿ 
1. ವಿ.ಕೆ. ಮರಡಣ್ಣನವರ್‌, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ವಿಲಾಸ ತೆರಿಗೆ- 


ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 1), ಬೆ೦ಗಳೂರು (ಆರ್‌. ನಾಗರಾಜ ಇವರ 


(ಮೌ.ವ.ತೆ.-010), ಮೌ.ತೆ.ವಿ-1, ಬೆಂಗಳೂರು. 


ಪದೋನ್ನತಿಯಿಂದ ತೆರವಾದ ಸ್ಥಾನಕ್ಕೆ) 





ಡಿ.ಕೆ. ಕುಲಕರ್ಣಿ, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಸಂಚಲನೆ), ಆಯುಕ್ತರವರ ಕಛೇರಿ, ಬೆ೦ಗಳೂರು. 


ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಮೌ.ವ.ತೆ.-045 ಅಪರ), ಬೆ೦ಗಳೂರು 
(ಕೆ. ಕಾತ್ಯಾಯನಿ ಇವರ ಸ್ಥಾನಕ್ಕೆ ) 





ಎ.ಬಿ. ರಂಗನಾಥ, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಲೆಕ್ಕ ಪರಿಶೋಧನೆ-2), ಮಂಗಳೂರು. 


ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಲೆಕ್ಕ ಪರಿಶೋಧನೆ-6.1, ಮೌತೆ.ವಿ.-6, ಬೆಂಗಳೂರು 
ಶ್ರೀ ಚಾಮಯ್ಯ ಇವರ ಸ್ಥಾನಕ್ಕೆ 








ರವಿಕುಮಾರ್‌, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 





(ಲೆಕ್ಕ ಪರಿಶೋಧನೆ-5.5), ಮೌ.ತೆ.ವಿ.5, ಬೆಂಗಳೂರು. 





ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಲೆಕ್ಕ ಪರಿಶೋಧನೆ ಮತ್ತು ವಸೂಲಿ), 
(ಎನ್‌. ನಾಗಪ್ರಕಾಶ್‌ ಇವರ ಸ್ಥಾನಕ್ಕೆ) 


ಚನ್ನಪಟ್ಟಣ 








ಭಾಗ-೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೧ 








2 


3 





ಎಂ.ಐ. ಇಚ್ಚಂಗಿ, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಮೌ.ವ.ತೆ.-350), ಗದಗ. 


ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಲೆಕ್ಕ ಪರಿಶೋಧನೆ-2), ಹುಬ್ಬಳ್ಳಿ 
ಶ್ರೀ ಜಿ.ಪಿ. ಶ್ರೀನಿವಾಸನ್‌ ಇವರ ಸ್ಥಾನಕ್ಕೆ 














6. ಎಸ್‌. ರಾಮಾನುಜ, ವಾಣಿಜ್ಯ ತರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಲೆಕ್ಕ ಪರಿಶೋಧನೆ-3.2), ಮೌ.ತೆ.ವಿ.-3, ಬೆಂಗಳೂರು 
(ಮೌ.ವ.ತೆ.-210), ಮಂಡ್ಯ. (ಪಿ.ಎಂ.ಕೆ. ಅಪ್ತಾಬ್‌ ಇವರ ಪದೋನ್ನತಿಯಿಂದ ತೆರವಾದ 
ಸ್ವಾನಫ 
7; ಎನ್‌. ನಾಗಪ್ರಕಾಶ್‌, ವಾಣಿಜ್ಯ ತರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಲೆಕ್ಕ ಪರಿಶೋಧನೆ-13), ಮೌ.ತೆ.ವಿ.-1. ಬೆಂಗಳೂರು 
(ಲೆಕ್ಕ ಪರಿಶೋಧನೆ ಮತ್ತು ವಸೂಲಿ), ಚನ್ನಪಟ್ಟಣ (ಶ್ರೀ ಆರ್‌.ಸಿ. ಯಡವಣ್ಣನವರ್‌ ಇವರ ಪದೋನ್ನತಿಯಿಂದ 
ತೆರವಾದ ಸ್ಥಾನಕ್ಕೆ ) 
8. ಹೆಚ್‌. ಆರ್‌. ಗುರುಸಿದ್ದಯ್ಯ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಕೇಂದ್ರ ಕಛೇರಿ), ಮೌ.ತೆ.ವಿ.-2, ಬೆ೦ಗಳೂರು 
(ಲೆಕ್ಕ ಪರಿಶೋಧನೆ ಮತ್ತು ವಸೂಲಿ-2), ಹುಬ್ಬಳ್ಳಿ ( ರೊನಾಲ್ಡ್‌ ಲೋಬೋ ಇವರ ಸ್ಥಾನಕ್ಕೆ ) 
9. ಡಿ. ರಂಗರಾಜು, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 


ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಮೌ.ವ.ತೆ.-030), ಬೆಂಗಳೂರು 


(ಜಾರಿ), ಅರಸೀಕೆರೆ (ಕೇಶವರೆಡ್ಡಿ ಹಂದ್ರಾಳ 
ಇವರ ಸ್ವಯಂ ನಿವೃತ್ತಿಯಿಂದ ತೆರವಾದ ಸ್ಥಾನಕ್ಕೆ) 





10. 


ಹೆಚ್‌. ನಾಗರಾಜ್‌, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಲೆಕ್ಕ ಪರಿಶೋಧನೆ), ಕುಮಟಾ 


ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಲೆಕ್ಕ ಪರಿಶೋಧನೆ-4.3), ಬೆಂಗಳೂರು 
(ಎಸ್‌. ಉದಯಶಂಕರ್‌ ಇವರ ಸ್ಥಾನಕ್ಕೆ 





11, 


ಐ.ಸಿ. ಸುಶೀಲ, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಲೆಕ್ಕ ಪರಿಶೋಧನೆ-5), ಶಿವಮೊಗ್ಗ 


ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಮೌ.ವ.ತೆ.-240), ಹಾಸನ 
( ಶ್ರೀ ಬಿ.ಎಂ. ನಾಗರಾಜ ಇವರ ಸ್ಥಾನಕ್ಕೆ ) 





12. 


ಬಿ.ಎಂ. ನಾಗರಾಜ, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಮೌ.ವ.ತೆ.-240), ಹಾಸನ 


ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 

(ಕೇಂದ್ರ ಕಛೇರಿ), ಆಯುಕ್ತರ ಕಛೇರಿ, ಬೆಂಗಳೂರು 

( ಶ್ರೀ ವಿ.ವಿ. ಹೊದಲೂರು ಇವರ ಪದೋನ್ನತಿಯಿಂದ 
ತೆರವಾದ ಸ್ಥಾನಕ್ಕೆ ) 





13. 


ರೋನಾಲ್ಡ್‌ ಲೋಜೋ, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಕೇಂದ್ರ ಕಛೇರಿ), ಮೌ.ತೆ.ವಿ.-2, ಬೆ೦ಗಳೂರು. 


ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಮೌ.ವ.ತೆ.-270), ಮಂಗಳೂರು (ಸೋಮಶೇಖರಯ್ಯ 
ಎ.ಎಂ. ಇವರ ಅಮಾನತ್ತಿನಿಂದ ತೆರವಾದ ಸ್ಥಾನಕ್ಕೆ ) 





14. 


ವಿಶ್ವನಾಥ, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಲೆಕ್ಕ ಪರಿಶೋಧನೆ-2), ಮೌ.ತೆ.ವಿ. ಗುಲ್ಬರ್ಗಾ 


ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಮೌ.ವ.ತೆ.-535), ಸಿಂಧನೂರು (ಖಾಲಿ ಸ್ಥಾನಕ್ಕೆ) 





15. 


ಮಹ್ಮದ್‌ ಜುಲ್ಲಿಕರ್‌ ಅಹ್ಮದ್‌, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಲೆಕ್ಕ ಪರಿಶೋಧನೆ ಮತ್ತು ವಸೂಲಿ), ಬಿಜಾಪುರ 


ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಮೌ.ವ.ತೆ.-520), ಗುಲ್ಬರ್ಗಾ (ಜಿ. ಅಮರೇಶ್ವರ ಇವರ 
ಪದೋನ್ನತಿಯಿಂದ ತೆರವಾದ ಸ್ಥಾನಕ್ಕೆ) 





16, 


ಆರ್‌.ಡಿ. ಮೇಘಣ್ಣನವರ, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಕೇಂದ್ರ ಕಛೇರಿ), ಮೌ.ತೆ.ವಿ.-3, ಬೆಂಗಳೂರು. 


ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಕೇಂದ್ರ ಕಛೇರಿ), ಮೌ.ತೆ.ವಿ. ಬೆಳಗಾಂ ಖಾಲಿ ಹುದ್ದೆ 





17. 


ಕೆ. ಕಾತ್ಯಾಯಿನಿ, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಮೌ.ವ.ತೆ-045 ಅಪರ), ಬೆ೦ಗಳೂರು. 


ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಕೇಂದ್ರ ಕಛೇರಿ), ಮೌ.ತೆ.ವಿಭಾಗ-3, ಬೆ೦ಗಳೂರು 
(ಮೇಘಣ್ಣನವರ ಆರ್‌.ಡಿ. ಇವರ ಸ್ಥಾನಕ್ಕೆ ) 








18, 





ಮಾದಯ್ಯ, 


ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಮೌ.ವ.ತೆ.-090), ಬೆಂಗಳೂರು. 





ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಮೌ.ವ.ತೆ.-210), ಮಂಡ್ಯ (ರಾಮಾನುಜ ಇವರ ಸ್ಥಾನಕ್ಕೆ) 





೪ರ 





೪೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೧ 








2 


3 





19. 


ಸಿ.ಎಸ್‌. ತ್ಯಾಗರಾಜ್‌, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಲೆಕ್ಕ ಪರಿಶೋಧನೆ-5.7), ಬೆ೦ಗಳೂರು. 


ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ತಪಾಸಣೆ-1), ಆಯುಕ್ತರ ಕಛೇರಿ, ಬೆಂಗಳೂರು 
(ಖಾಲಿ ಸ್ಥಾನಕ್ಕೆ 















































20. ಕೆ. ಲಕ್ಷಣ ಸ್ವಾಮಿ, ವಾಣಿಜ್ಯ ತರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಮೌ.ವ.ತೆ.-090), ಬೆಂಗಳೂರು (ಮಾದಯ್ಯ ಇವರ 
(ಜಾರಿ-22), ದಕ್ಷಿಣ ವಲಯ, ಬೆ೦ಗಳೂರು. ಸ್ಥಾನಕ್ಕೆ) 
21. ಬಾಬು ಎಸ್‌. ಜಿದ್ದೀಮನಿ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಸಂಚಲನೆ), ಆಯುಕ್ತರ ಕಛೇರಿ, ಬೆಂಗಳೂರು 
(ಜಾರಿ), ಹಾವೇರಿ. (ಡಿ.ಕೆ.ಕುಲಕರ್ಣಿ ಇವರ ಸ್ಥಾನಕ್ಕೆ) 
22, ಸುಜಾತ ಎನ್‌. ನಾಯಕ್‌, ವಾಣಿಜ್ಯ ತರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಲೆಕ್ಕ ಪರಿಶೋಧನೆ-5.5), ಮೌ.ತೆ.ವಿ.-5, ಬೆಂಗಳೂರು 
(ಲೆಕ್ಕ ಪರಿಶೋಧನೆ-3), ಮೌ.ತೆ.ವಿ, ಮೈಸೂರು. (ರವಿಕುಮಾರ ಇವರ ಸ್ಥಾನಕ್ಕೆ) 
23, ಎಸ್‌. ರಾಜಶೇಖರ್‌, ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಲೆಕ್ಕ ಪರಿಶೋಧನೆ-3), ಮೌ.ತೆ.ವಿ. ಮೈಸೂರು. 
(ಮೌ.ವ.ತೆ.-410), ಬೈಲಹೊಂಗಲ. (ಸುಜಾತ ಎನ್‌.ನಾಯಕ್‌ ಇವರ ಸ್ಥಾನಕ್ಕೆ) 
24. ಎಂ. ರಾಜೇಂದ್ರ ಕುಮಾರ್‌, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಲೆಕ್ಕ ಪರಿಶೋಧನೆ-1). ಮೈಸೂರು. (ಹೆಚ್‌.ಪಿ. ವಸಂತ್‌ 
(ಜಾರಿ-4), ಮೈಸೂರು. ಇವರ ಸ್ಥಾನಕ್ಕೆ) 
25. ಹೆಚ್‌.ಪಿ. ವಸಂತ್‌, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಜಾರಿ-4), ಮೈಸೂರು. (ಎಂ. ರಾಜೇಂದ್ರ ಕುಮಾರ್‌ 
(ಲೆಕ್ಕ ಪರಿಶೋಧನೆ-1), ಮೈಸೂರು. ಇವರ ಸ್ಥಾನಕ್ಕೆ) 
26. ಹೆಚ್‌.ಆರ್‌. ವಿಜಯಕುಮಾರ್‌, ವಾಣಿಜ್ಯ ತರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಕಾನೂನು ವ್ಯವಹಾರ-3), ಆಯುಕ್ತರ ಕಛೇರಿ, 
(ಲೆಕ್ಕ ಪರಿಶೋಧನೆ), ಸಿರ್ಸಿ ಬೆ೦ಗಳೂರು (ಎಸ್‌. ಸೋಮಣ್ಣ ಇವರ ಸ್ಥಾನಕ್ಕೆ 
27. ಆರ್‌.ಎಂ. ತೇವರಿ, ವಾಣಿಜ್ಯ ತರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಜಾರಿ-1), ಬಳ್ಳಾರಿ, (ಎ.ಹೆಚ್‌. ವೀರಯ್ಯ ಇವರ 
(ಲೆಕ್ಕ ಪರಿಶೋಧನೆ ಮತ್ತು ವಸೂಲಿ-2.8), ಪದೋನ್ನತಿಯಿಂದ ತೆರವಾದ ಸ್ಥಾನಕ್ಕೆ) 
ಮೌತೆವಿ-2, ಬೆಂಗಳೂರು 
28. ಎಂ.ಟಿ. ಪುಟ್ಟರಾಮು, ವಾಣಿಜ್ಯ ತರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಜಾರಿ-18), ದಕ್ಷಿಣ ವಲಯ, ಬೆ೦ಗಳೂರು 
(ಮೌ.ವ.ತೆ.-220), ಶಿವಮೊಗ್ಗ (ಖಾಲಿ ಸ್ಥಾನಕ್ಕೆ) 
29. ಎಂ.ಜೆ. ರಮೇಶ್‌ ಬಾಬು, ವಾಣಿಜ್ಯ ತರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಜಾರಿ-20), ದಕ್ಷಿಣ ವಲಯ, ಬೆಂಗಳೂರು 
(ಲೆಕ್ಕ ಪರಿಶೋಧನೆ-1.1). ಮೌ.ತೆ.ವಿ-.. ಬೆಂಗಳೂರು (ಮುನಿಸ್ವಾಮಪ್ಪ ಇವರ ಸ್ಥಾನಕ್ಕೆ) 
30. ಎಸ್‌.ಎ.ಬುಲ್‌ಬುಲೆ, ವಾಣಿಜ್ಯ ತರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಜಾರಿ-21), ದಕ್ಷಿಣ ವಲಯ, ಬೆಂಗಳೂರು 
(ಲೆಕ್ಕ ಪರಿಶೋಧನೆ-2.2), ಮೌ.ತೆ.ವಿ-2, ಬೆಂಗಳೂರು (ಎಸ್‌.ಆರ್‌. ಮತಾಡೆ ಇವರ ಸ್ಥಾನಕ್ಕೆ) 
31. ಸದಾಶಿವಯ್ಯ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಜಾರಿ-19), ದಕ್ಷಿಣ ವಲಯ, ಬೆಂಗಳೂರು 
(ಲೆಕ್ಕ ಪರಿಶೋಧನೆ-3.5), ಮೌ.ತೆ.ವಿ.-3, (ಹೆಚ್‌. ವೇಣುಗೋಪಾಲ ಇವರ ಸ್ಥಾನಕ್ಕೆ) 
ಬೆಂಗಳೂರು 
32. ಎಸ್‌.ಇ. ರಾಜೀವ್‌, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಜಾರಿ-22), ದಕ್ಷಿಣ ವಲಯ, ಬೆಂಗಳೂರು 
(ಲೆಕ್ಕ ಪರಿಶೋಧನೆ-4), ಬೆಳಗಾಂ (ಎನ್‌. ಲಕ್ಷ್ಮಣಸ್ವಾಮಿ ಅವರ ಸ್ಥಾನಕ್ಕೆ) 
33. ಎಸ್‌.ಆರ್‌. ಮತಾಡೆ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 





ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಜಾರಿ-21), ದಕ್ಷಿಣ ವಲಯ, ಬೆಂಗಳೂರು 





(ಲೆಕ್ಕ ಪರಿಶೋಧನೆ ಮತ್ತು ವಸೂಲಿ 2.8). 
ಮೌ.ತೆ.ವಿ.-2, ಬೆಂಗಳೂರು. (ತೇವರಿ ಇವರ ಸ್ಥಾನಕ್ಕೆ) 





ಭಾಗ-೨ 





ಭಾಗ-೨ 





















































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೧ 
1 2 3 
34. ಹೆಚ್‌.ವಿ. ವೇಣುಗೋಪಾಲ್‌, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಲೆಕ್ಕ ಪರಿಶೋಧನೆ-2.2), ಮೌ.ತೆ.ವಿ.-1, ಬೆ೦ಗಳೂರು 
(ಜಾರಿ-19), ದಕ್ಷಿಣ ವಲಯ, ಬೆಂಗಳೂರು (ಎಸ್‌.ಎ. ಬುಲ್‌ಬುಲೆ ಇವರ ಸ್ಥಾನಕ್ಕೆ) 
35. ಮುನಿಸ್ವಾಮಪ್ಪ. ವಾಣಿಜ್ಯ ತರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಲೆಕ್ಕ ಪರಿಶೋಧನೆ-1.1), ಬೆಂಗಳೂರು 
(ಜಾರಿ-20), ದಕ್ಷಿಣ ವಲಯ, ಬೆಂಗಳೂರು (ಎಂ.ಜೆ. ರಮೇಶ ಬಾಬು ಇವರ ಸ್ಥಾನಕ್ಕೆ 
36. ಚಾಮಯ್ಯ, ವಾಣಿಜ್ಯ ತರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಮೌ.ವ.ತೆ.-055 ಅಪರ), ಬೆಂಗಳೂರು 
(ಲೆಕ್ಕ ಪರಿಶೋಧನೆ-6.1, ಮೌ.ತೆ.ವಿ-6, ಬೆಂಗಳೂರು (ಖಾಲಿ ಸ್ಥಾನಕ್ಕೆ) 
37. ದೊಡ್ಡಲಿಂಗಪ್ಪ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಮೌ.ವ.ತೆ.-065 ಅಪರ), ಬೆಂಗಳೂರು 
(ಮೌ.ವ.ತೆ.-375) ಕುಮಟಾ (ಸುಲೈಮಾನ್‌ ಖಾನ್‌ ಇವರ ಪದೋನ್ನತಿಯಿಂದ 
ತೆರವಾದ ಸ್ಥಾನಕ್ಕೆ) 
38. ಜಿ. ರಾಜೇಂದ್ರ ಕುಮಾರ್‌, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಕಾನೂನು ಮತ್ತು ಕಾರ್ಯನೀತಿ), ಆಯುಕ್ತರ ಕಛೇರಿ, 
(ಲೆಕ್ಕ ಪರಿಶೋಧನೆ-1), ಹುಬ್ಬಳ್ಳಿ ಬೆಂಗಳೂರು (ಉಮಾ ಕೃಷ್ಣನ್‌ ಇವರ ಪದೋನ್ನತಿಯಿಂದ 
ತೆರವಾದ ಸ್ಥಾನಕ್ಕೆ) 
39. ಶಬ್ದೀರ್‌ ಬಾಷ ಗಂಟಿ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಲೆಕ್ಕ ಪರಿಶೋಧನೆ-1), ಬಿಜಾಪುರ 
(ಮೌ.ವ.ತೆ.-450), ಬಿಜಾಪುರ (ಮಲ್ಲಾನಾಯಕ್‌ ಇವರ ಸ್ಥಾನಕ್ಕೆ 
40. ಮಲ್ಲಾ ನಾಯಕ್‌, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಮೌ.ವ.ತೆ.-450), ಬಿಜಾಪುರ 
(ಲೆಕ್ಕ ಪರಿಶೋಧನೆ-1), ಬಿಜಾಪುರ (ಶಬ್ಬೀರ್‌ ಬಾಷ ಗಂಟಿ ಇವರ ಸ್ಥಾನಕ್ಕೆ 
4]. ಶಂಕರಗೌಡ ಪಾಟೀಲ್‌, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
ಅನ್ಯಸೇವೆಯಿಂದ ಹಿಂತಿರುಗಿ ಬಂದಿದ್ದು (ಲೆಕ್ಕ ಪರಿಶೋಧನೆ-5.7). ಬೆಂಗಳೂರು 
(ತ್ಯಾಗರಾಜ ಇವರ ಸ್ಥಾನಕ್ಕೆ) 
42. ಸೀಮಾ ಬಿ ನಾಯಕ್‌, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಮೌ.ವ.ತೆ.-010), ಮೌ.ತೆ.ವಿ.-1, ಬೆಂಗಳೂರು 
(ಲೆಕ್ಕ ಪರಿಶೋಧನೆ-2.7). ಬೆಂಗಳೂರು (ವಿ.ಕೆ. ಮರಡಣ್ಣನವರ್‌, ಇವರ ಸ್ಥಾನಕ್ಕೆ) 
43, ಎಂ. ಪಟಾಲಪ್ಪ, ವಾಣಿಜ್ಯ ತರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಲೆಕ್ಕ ಪರಿಶೋಧನೆ-1.2), ಮೌ.ತೆ.ವಿ.-1, ಬೆಂಗಳೂರು 
(ಮೌ.ವ.ತೆ.-020) ಮೌ.ತೆ.ವಿ-1. ಬೆಂಗಳೂರು (ಶ್ರೀಮತಿ ಸಿ ಪುಷ್ಪ ಇವರ ಸ್ಥಾನಕ್ಕೆ) 
44. ಸಿ ಪುಷ್ಪ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಮೌ.ವ.ತೆ.-020) ಬೆಂಗಳೂರು 
(ಲೆಕ್ಕ ಪರಿಶೋಧನೆ-1.2), ಮೌ.ತೆ.ವಿ-1. ಬೆಂಗಳೂರು (ಎಂ. ಪಟಾಲಪ್ಪ ಇವರ ಸ್ಥಾನಕ್ಕೆ) 
45. ಎಂ. ವೆಂಕಟರಾಮು, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಲೆಕ್ಕ ಪರಿಶೋಧನೆ-3.6), ಮೌ.ತೆ.ವಿ.-3, ಬೆಂಗಳೂರು 
(ಮೌ.ವ.ತೆ.-130) ಮೌ.ತೆ.ವಿ-1, ಬೆಂಗಳೂರು (ಶೀಮತಿ ನಾಜಿಯಾ ಅಮಾನ್‌ ಇವರ ಸ್ಥಾನಕ್ಕೆ) 
46. ನಾಜಿಯಾ ಅಮಾನ್‌, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಮೌ.ವತೆ.-130) ಮೌ.ತೆ.ವಿ.-1. ಬೆಂಗಳೂರು 
(ಲೆಕ್ಕ ಪರಿಶೋಧನೆ-3.6), ಮೌ.ತೆ.ವಿ-3, ಬೆಂಗಳೂರು (ಎಂ. ವೆಂಕಟರಾಮು ಇವರ ಸ್ಥಾನಕ್ಕೆ) 
47. ಹುಚ್ಚೇಗೌಡ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 





ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
(ಮೌ.ವ.ತೆ.-100), ಮೌ.ತೆ.ಎ-3, ಬೆ೦ಗಳೂರು 





(ಲೆಕ್ಕ ಪರಿಶೋಧನೆ-5.4), ಮೌ.ತೆ.ವಿ.-5, ಬೆಂಗಳೂರು 
(ಎಂ. ನಾಗೇಂದ್ರ ಇವರ ಸ್ಥಾನಕ್ಕೆ) 





೪೬೧ 









































೪೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೧ ಭಾಗ-೨ 
1 2 3 
48. ಎಂ. ನಾಗೇಂದ್ರ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಮೌ.ವತೆ.-100) ಮೌ.ತೆ.ಎ.-3, ಬೆಂಗಳೂರು 
(ಲೆಕ್ಕ ಪರಿಶೋಧನೆ-5.4), (ಹುಚ್ಚೇಗೌಡ ಇವರ ಸ್ಥಾನಕ್ಕೆ 
ಮೌ.ತೆ.ವಿ.-5, ಬೆಂಗಳೂರು 
49. ಎನ್‌.ಎಸ್‌. ನಾಗಸ್ವಾಮಿ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಲೆಕ್ಕ ಪರಿಶೋಧನೆ-2.7), ಮೌ.ತೆ.ವಿ.-2, ಬೆಂಗಳೂರು 
(ಜಾರಿ-4), ಪ.ವ, ಮಂಗಳೂರು (ಸೀಮಾ ಬಿ ನಾಯಕ್‌ ಇವರ ಸ್ಥಾನಕ್ಕೆ) 
50. ಎಸ್‌.ಎನ್‌. ಸುಲಕ್ಷಣ, ವಾಣಿಜ್ಯ ತರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಲೆಕ್ಕ ಪರಿಶೋಧನೆ-2), ಮೌ.ತೆ.ವಿ. ಮಂಗಳೂರು 
(ಕೇಂದ್ರ ಕಛೇರಿ), ಮೌ.ತೆ.ವಿ, ಮಂಗಳೂರು (ಎ.ಬಿ. ರಂಗನಾಥ್‌ ಇವರ ಸ್ಥಾನಕ್ಕೆ) 
51. ಜಿ.ಪಿ. ಶ್ರೀನಿವಾಸನ್‌, ವಾಣಿಜ್ಯ ತರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಜಾರಿ), ಬಿಜಾಪುರ 
(ಲೆಕ್ಕ ಪರಿಶೋಧನೆ-2). ಹುಬ್ಬಳ್ಳಿ. (ಹೆಚ್‌.ಎಸ್‌. ನಯೀಮುಲ್ಲಾಖಾನ್‌ ಇವರ ಸ್ಥಾನಕ್ಕೆ) 
52. ಹೆಚ್‌.ಎಸ್‌. ನಯೀಮುಲ್ಲಾಖಾನ್‌, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಮೌ.ವ.ತೆ.-340), ಹಾವೇರಿ 
(ಜಾರಿ), ಬಿಜಾಪುರ (ಟಿ. ಬಾಲಸ್ವಾಮಿ ಇವರ ಸ್ಥಾನಕ್ಕೆ) 
53. ಟಿ. ಬಾಲಸ್ಥಾಮಿ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಜಾರಿ-1), ಹುಬ್ಬಳ್ಳಿ, ಖಾಲಿ ಸ್ಥಾನಕ್ಕೆ 
(ಮೌ.ವ.ತೆ.-340) ಹಾವೇರಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಆರ್‌. ಚಂದ್ರಶೇಖರಾರಾಧ್ಯ, 
ಪಿ.ಆರ್‌. 982 ಸು 


ಆರ್ಥಿಕ ಇಲಾಖೆ (ವಾಣಿಜ್ಯ ತೆರಿಗೆ-2) 





ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 36 ಎಲ್‌ಎಜಿ 2011, ಬೆಂಗಳೂರು, ದಿನಾಂಕ: 19ನೇ ಜುಲೈ, 2011. 


ಶ್ರೀ ಕೆ.ಪಿ. ಮಗದುಮ್‌, ವಕೀಲರು, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) 
ನಿಯಮಗಳ 1977ರನ್ವಯ ದಿನಾಂಕ: 27-06-2011 ರಿಂದ ಜಾರಿಗೆ ಬರುವಂತೆ 2ನೇ ಬಾರಿ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಬೆಳಗಾವಿ ಜಿಲ್ಲೆಯ ಗೋಕಾಕ್‌ ತಾಲ್ಲೂಕಿನ ಹಿರಿಯ ಶ್ರೇಣಿ ನ್ಯಾಯಾಲಯದಲ್ಲಿ 
ಅಪರ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಯ್ಯದ್‌ ಅಬ್ದುಲ್‌ ನಜೀರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಆಡಳಿತ-1, 
ಪಿ.ಆರ್‌. 983 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 179 ಪಿಪಿಇ 2011, ಬೆಂಗಳೂರು, ದಿನಾಂಕ: 21ನೇ ಜುಲೈ, 2011. 
ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1993ರ ಕಲಂ 31ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ರಾಮನಗರ, 


ಚಾಮರಾಜನಗರ, ಚಿಕ್ಕಬಳ್ಳಾಪುರ ಹಾಗೂ ಯಾದಗಿರಿ ಜಿಲ್ಲೆಗಳ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಧಾನ 
ಸರ್ಕಾರಿ ಅಭಿಯೋಜಕರನ್ನು ಮಾನವ ಹಕ್ಕುಗಳ ನ್ಯಾಯಾಲಯಗಳ ವಿಶೇಷ ಸರ್ಕಾರಿ ಅಭಿಯೋಜಕರೆಂದು ಈ ಮೂಲಕ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 984 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ). 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೧ ೪೬೩ 





HIGH COURT OF KARNATAKA 
NO.GOB(l) 28/2001, Bengaluru, DATED: 14" JULY, 2011 
NOTIFICATION 


In pursuance to Rule 118-A(1) of K.C.S.Rs., sanction is hereby accorded for payment of cash equivalent of leave salary 
for Earned Leave at the credit of Sri. Khan Liyakath Ali Khan and Sri. M.G. Sudheendra, District Judges, subject to maximum of 240 
days, on the date of their attaining the age of superannuation i.e., on 30-06-2011. It is certified that no Departmental Enquiry was 
pending against the said Officers, as on that date. 


By Order of the High Court, 
P.KRISHNA BHAT, 
P.R. 985 Registrar General 
HIGH COURT OF KARNATAKA 
NO.GOBI(l) 1/2011, Bengaluru, DATED: 18" JULY, 2011 
NOTIFICATION 


The Presiding Officer of the Fast Track Court, Chintamani, who has been concurrently appointed as Presiding Officer of 
the Fast Track Court, Chikkaballapura and itinerating the said court for four days in a week, is also appointed concurrently as the 
Presiding Officer of the court of District and Sessions Judge, Chikkaballapura (Vacant Court), with immediate effect and until further 
orders. 


By Order of the High Court 
P.KRISHNA BHAT, 
P.R. 986 Registrar General 
HIGH COURT OF KARNATAKA 
NO.GOBI(l) 3/2011, Bengaluru, DATED: 19" JULY, 2011 
NOTIFICATION 


The Presiding Officers of the Courts mentioned at Column No.1 below, are concurrently appointed as the Presiding 
Officers of the Courts mentioned at Column No.2, with effect from 01-08-2011 and until further orders :- 





Name of the Courts to which concurrent 
appointment is made 


(1) (2) 


1. Add. Senior Civil Judge and JMFC,, 
Chikmagalur. (For Criminal side) 


Designation of the Presiding Officer 











2. I Addl. Civil Judge and JMFC ॥ Cour, Prl. Civil Judge and JMFC Il Court, Chikmagalur. 


Chikmagalur. 
(For Civil and Administration side) 





3. Add. Senior Civil Judge and JMFC,, 
Chikmagalur. (For Criminal side) 





| Addl. Civil Judge and JMFC ॥ Court, Chikmagalur. 
4. |W Addl. Civil Judge and JMFC ll Court, 


Chikmagalur. 





5. Addl. Senior Civil Judge and JMFC,, 
Chikmagalur. (For Criminal side) 





6. I Addl. Civil Judge and JMFC Ill Court, | Civil Judge and JMFC., Mudigere. 
Chikmagalur. 


(For Civil and Administration side) 





7. Senior Civil Judge, 
Kadur, (For Criminal and Administration side) 





Civil Judge and JMFC., Kadur. 
8. Civil Judge and JMFC, 


Tarikere, (For Civil side) 














By Order of the High Court, 
P.KRISHNA BHAT, 
P.R. 987 Registrar General 


೪೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೧ ಭಾಗ-೨ 





HIGH COURT OF KARNATAKA 
NO.GOB(l) 3/2011, Bengaluru, DATED: 19" JULY, 2011 
NOTIFICATION 


The Presiding Officer of the Court of Prl. Civil Judge and JMFC., Gangavathi, is concurrently appointed as the Presiding 

Officer of the Court of Addl. Civil Judge and JMFC., Gangavathi, with effect from 01-08-2011 and until further orders. 
By Order of the High Court, 
P.KRISHNA BHAT, 
P.R. 988 Registrar General 
HIGH COURT OF KARNATAKA 
NO.GOB(l) 3/2011, Bengaluru, DATED: 20" JULY, 2011 
NOTIFICATION 
PART- A 


In partial modification of this office notification of even number dated 24-05-2011, the Presiding Officer of the Court of 
Addl. Civil Judge and JMFC-ll Court, Bidar who has been concurrently appointed as the Presiding Officer of the Court of Civil Judge 
and JMFC., Bhalki is directed to itinerate the said court for two days in a week i.e., on every working Friday and Saturday with 
immediate effect and until further orders. 


PART- B 


The Presiding Officer of the Court of || Addl. Civil Judge and JMFC-ll Court, Bidar, is concurrently appointed as the 
Presiding Officer of the Court of Civil Judge and JMFC., Aurad (Vacant Court), with a direction to itinerate the said court for two 
days in a week i.e., on every working Friday and Saturday, with immediate effect and until further orders. 

By Order of the High Court 
P.KRISHNA BHAT, 
P.R. 989 Registrar General 
HIGH COURT OF KARNATAKA 
NO.GOB(lI) 3/2011, Bengaluru, DATED: 15" JULY, 2011 
NOTIFICATION 


The Presiding Officers of the Courts mentioned at Column No.1 below, are concurrently appointed as the Presiding 
Officers of the Courts mentioned at Column No.2, with effect from 01-08-2011 and until further orders :- 





Name of the Courts to which concurrent 


Designation of the Presiding Officer 1 N 
appointment is made 

















Magadi. 





(1) (2) 
1. Prl. Civil Judge and JMFC., Addl. Civil Judge and JMFC., 
Ramanagara Ramanagara 
2. Civil Judge and JMFC, Addl. Civil Judge and JMFC, 
Channapatna Channapatna 
3. Civil Judge and JMFC., Addl. Civil Judge and JMFC., 


Magadi. 








By Order of the High Court, 
P.KRISHNA BHAT, 
P.R. 990 Registrar General 
HIGH COURT OF KARNATAKA 
NO.GOBI(l) 3/2011, Bengaluru, DATED: 20" JULY, 2011 
NOTIFICATION 


The Presiding Officers of the Courts mentioned at Column No.1 below, are concurrently appointed as the Presiding 
Officers of the Courts mentioned at Column No.2, with effect from 01-08-2011 and until further orders :- 





Name of the Vacant Courts to which concurrent 
appointment has to be made 


(1) (2) 
1. Addl. Civil Judge and JMFC Ill Court, Prl. Civil Judge and JMFC Il Court, 
Hassan. Hassan. 


Designation of the Presiding Officer 




















ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೧ ೪೬೫ 








2. Il Addl. Civil Judge and JMFC., | Addl. Civil Judge and JMFC Ill Court, 


Hassan. Hassan. 





Prl. Civil Judge and JMFC, Arasikere. 





3. Addl. Civil Judge and JMFC., 
Addl. Civil Judge and JMFC, Arasikere. 





Channarayapatna. 
Civil Judge and JMFC, Channarayapatna. 














By Order of the High Court, 
P.KRISHNA BHAT, 
P.R. 991 Registrar General 
HIGH COURT OF KARNATAKA 
NO.GOB.ll.248/2006, Bengaluru, DATED: 11" JULY, 2011 
NOTIFICATION 


The Addl. Senior Civil Judge, Raichur, is directed to itinerate to Devadurga for 2 days in a week (i.e. every working 
Friday and Saturday of every month and during the second week of every month, the sitting days are to be on every working 
Thursday and Friday) to decide the Cases relating to Devadurga taluk,with immediate effect and until further orders. 

By Order of the High Court, 
P.KRISHNA BHAT, 
P.R. 992 Registrar General 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 156 ಐಎಂಎಂ 2009, ಬೆ೦ಗಳೂರು, ದಿನಾಂಕ: 26ನೇ ಜುಲೈ, 2011. 


ಸರ್ಕಾರದ ಆದೇಶ ಸಂಖ್ಯೆ ಆಕುಕ 128 ಐಎ೦ಎ೦ 2008, ದಿನಾ೦ಕ: 20-10-2008ರನ್ವಯ ಅಪರ ಔಷಧ ನಿಯಂತ್ರಕರ ಹುದ್ದೆಗೆ 
ಮುಂಬಡ್ತಿ ಹೊಂದಿ, ದಿನಾಂಕ: 20-10-2008ರ ಪೂರ್ವಾಹ್ನದಿಂದ ಸದರಿ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀ ರಘುರಾಮ್‌ ಭಂಡಾರಿ, 
ಅಪರ ಔಷಧ ನಿಯಂತ್ರಕರು ಇವರು ದಿನಾಂಕ: 20-10-2009ರಂದು ಸದರಿ ಹುದ್ದೆಯಲ್ಲಿ ಒಂದು ವರ್ಷದ ಸೇವಾವಧಿಯನ್ನು ಪೂರೈಸಿರುವುದರಿಂದ, 
ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು, 1977ರ ನಿಯಮ 19(3)(ಸಿ) ರನ್ವಯ ಅಪರ ಔಷಧ ನಿಯಂತ್ರಕರ 
ಹುದ್ದೆಯಲ್ಲಿನ ಸ್ಥಾನಪನ್ನ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಸರ್ಕಾರವು ಘೋಷಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ಎಸ್‌. ಇಟಗಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 993 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, (ಭಾರತೀಯ ವೈದ್ಯ ಪದ್ಧತಿ) 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 82 ಎಲ್‌ಎಜಿ 2011, ಬೆಂಗಳೂರು, ದಿನಾಂಕ: 22ನೇ ಜುಲೈ, 2011. 


ಶ್ರೀ ಎನ್‌. ದಿನೇಶ್‌ ರಾವ್‌, ವಕೀಲರು, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) 
ನಿಯಮಗಳ 1977 ನಿಯಮ 23ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ದಿನಾಂಕ: 08-06-2011 ರಿಂದ ಜಾರಿಗೆ ಬರುವಂತೆ ಮೂರು 
ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಸರ್ಕಾರಿ ವಕೀಲರು, ಅಡ್ವೋಕೇಟ್‌ 
ಜನರಲ್‌ ಘಟಕ ಕಛೇರಿ, ಸಂಚಾರಿ ಪೀಠ, ಧಾರವಾಡ, ಈ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಯ್ಯದ್‌ ಅಬ್ದುಲ್‌ ನಜೀರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1), 
ಪಿ.ಆರ್‌. 994 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


೪೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೧ ಭಾಗ-೨ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 39 ಆಖಇ 2011, ಬೆಂಗಳೂರು, ದಿನಾಂಕ: 20ನೇ ಜುಲೈ, 2011. 
ಖಜಾನೆ ಇಲಾಖೆಯ ಈ ಕೆಳಕಂಡ ಅಧಿಕಾರಿಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 


























ಅಧಿಕಾರಿಯವರ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ 
ಕಮ ಸಂಖ್ಯೆ ಕಛೇರಿ ವರ್ಗಾಯಿಸಿದ ಸ್ಥಳ 
ಶ್ರೀ/ಶ್ರೀಮತಿ 
1, ಸಿ. ಪಿ. ಕುಟ್ಟಪ್ಪ ಉಪ ನಿರ್ದೇಶಕರು, ಉಪ ನಿರ್ದೇಶಕರು, ಜಿಲ್ಲಾ ಖಜಾನೆ, ಮೈಸೂರು- 
ಎನ್‌.ಪಿ.ಎಸ್‌.ಸೆಲ್‌, ಖಜಾನೆ ನಿರ್ದೇಶನಾಲಯ, ಶ್ರೀ ಎಂ. ಬಿ. ಸಿದ್ದೇಗೌಡ ರವರ ಸ್ಥಳಕ್ಕೆ 
ಖಜಾನೆ ಇಲಾಖೆ, ಬೆ೦ಗಳೂರು 
2 ಎಂ. ಬಿ. ಸಿದ್ದೇಗೌಡ, ಉಪ ನಿರ್ದೇಶಕರು, ಉಪ ನಿರ್ದೇಶಕರು, ಎನ್‌.ಪಿ.ಎಸ್‌.ಸೆಲ್‌, 
ಜಿಲ್ಲಾ ಖಜಾನೆ, ಮೈಸೂರು ಖಜಾನೆ ನಿರ್ದೇಶನಾಲಯ, ಖಜಾನೆ ಇಲಾಖೆ, 
ಬೆಂಗಳೂರು-ಶ್ರೀ ಸಿ.ಪಿ.ಕುಟ್ಟಪ್ಪ ರವರ ಸ್ಥಳಕ್ಕೆ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ಎಸ್‌. ಶಿವರಾಮ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 995 ಆರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡ) 


HIGH COURT OF KARNATAKA 
NO.GOBI(I) 3/2011, Bengaluru, Dated: 20" JULY, 2011 
NOTIFICATION 

The Presiding Officer of the Court of Metropolitan Magistrate, Traffic Court-VI, Bangalore, is concurrently appointed as 
the Presiding Officer of the Court of Metropolitan Magistrate, Traffic Court-IV, Bangalore, with effect from 01-08-2011 and until 
further orders. 

BY ORDER OF THE HIGH COURT, 
P. KRISHNA BHAT, 
REGISTRAR GENERAL 


HIGH COURT OF KARNATAKA 
NO.GOB(I) 3/2011, Bengaluru, Dated: 20" JULY, 2011 
NOTIFICATION 


The Presiding Officers of the Courts mentioned at Column No. 1, below, are concurrently appointed as the Presiding 


Officers of the Courts mentioned at Column No. 2, with effect from 01-08-2011 and until further orders. 





Name of the Courts to which concurrent 
Designation of the Presiding Officer 
appointment is made 


(1) (2) 
1. Civil Judge and JMFC, Chamarajanagar Addl. Civil Judge and JMFC, Chamarajanagar. 











2. Addl. Civil Judge and JMFC., Kollegal Civil Judge and JMFC, Kollegal. 














BY ORDER OF THE HIGH COURT, 
P. KRISHNA BHAT, 
P.R. 996 REGISTRAR GENERAL 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೧ ೪೬೭ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 134 ಶಿಸನೇ 2010, ಬೆಂಗಳೂರು, ದಿನಾಂಕ: 20ನೇ ಜುಲೈ, 2011. 

ಶ್ರೀ ಎಸ್‌. ವಿ. ರಾಮಚಂದ್ರ, ಅಧ್ಯಕ್ಷರು ಮೆ॥ ಹಟ್ಟಿ ಚಿನ್ನದ ಗಣಿ ಕಂಪನಿ ನಿ, ಇವರಿಗೆ ದಿನಾಂಕ : 25-11-2010ರ ಸಂಖ್ಯೆ: 
ಸಿಆಸುಇ 134 ಶಿಸನೇ 2010ರ ಅಧಿಸೂಚನೆಯಲ್ಲಿ ಅಧಿಕಾರ ವಹಿಸಿಕೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಸಂಪುಟ ದರ್ಜೆಯ ಸಚಿವರ 
ಸ್ಥಾನಮಾನವನ್ನು ನೀಡಲಾಗಿದ್ದನ್ನು ರದ್ದು ಪಡಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರಾಜ್ಯ ಸಚಿವರ ದರ್ಜೆ 
ಸ್ಥಾನಮಾನ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಎಚ್‌. ಚಂದ್ರಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 997 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ರಾಜ್ಯ ಶಿಷ್ಠಾಚಾರ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 59 ಎಸ್‌ಎಫ್‌ಎಸ್‌ 2011, ಬೆಂಗಳೂರು, ದಿನಾಂಕ: 26ನೇ ಜುಲೈ, 2011. 


ಶ್ರೀ ಹೆಚ್‌. ಜಿ. ಶಿವಾನಂದಮೂರ್ತಿ, ಐ.ಎಫ್‌.ಎಸ್‌. ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ 
ಮಹಾಮಂಡಳ ನಿಯಮಿತ, ಬೆಂಗಳೂರು ಇವರಿಗೆ ದಿನಾಂಕ: 25-07-2011 ರಿಂದ 03-08-2011ರವರೆಗೆ 10 ದಿನಗಳ ಗಳಿಕೆ ರಜೆಯನ್ನು 
ಮಂಜೂರು ಮಾಡಿದೆ. ಈ ಅವಧಿಯಲ್ಲಿ ಅಧಿಕ ಪ್ರಭಾರ ವ್ಯವಸ್ಥೆಯನ್ನು ಸಹಕಾರ ಇಲಾಖೆಯೇ ಮಾಡಿಕೊಳ್ಳತಕ್ಕದ್ದು. 

ಸದರಿ ರಜಾ ಅವಧಿಯಲ್ಲಿ ಅಧಿಕಾರಿಯವರು ಪತ್ನಿ ಮತ್ತು ಇಬ್ಬರು ಮಕ್ಕಳೊಂದಿಗೆ ರಜಾ ಪ್ರಯಾಣ ರಿಯಾಯಿತ ಸೌಲಭ್ಯವನ್ನು 
(ಎಲ್‌ಟಿಸಿ) 2010-2013ರ ಬ್ಲಾಕ್‌ ಅವಧಿಯಲ್ಲಿ ಉಪಯೋಗಿಸಿಕೊಂಡು ಲಡಾಕ್‌ ಮತ್ತು ಲೇಹ್‌ (ಜಮ್ಮು ಕಾಶ್ಮೀರ್‌ ರಾಜ್ಯ) ಇಲ್ಲಿಗೆ ಹೋಗಿ ಬರಲು 
ಅನುಮತಿ ನೀಡಲಾಗಿದೆ. 

ಕೇಂದ್ರ ನಿಯಮದಡಿ ರಜಾ ಪ್ರಯಾಣ ರಿಯಾಯಿತಿ ಸೌಲಭ್ಯ ಸಂದರ್ಭದಲ್ಲಿ 10 ದಿನಗಳ ಗಳಿಕೆ ರಜೆಯನ್ನು ನಗಧೀಕರಣಗೊಳಿಸಲು 
ಸಹ ಮಂಜೂರಾತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ. ಪಿ. ಅತ್ರೆ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಪಿ.ಆರ್‌. 998 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-4). 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 39 SFP 2011, Bangalore, Dated 22nd July, 2011. 


The services of Shri A. Ganesh, SFS, Deputy Conservator of Forests and Divisional Manager, Karnataka Cashew 
Development Corporation, Puttur are withdrawn from Forest, Ecology and Environment Department and he is posted with 
immediate effect and until further orders as Deputy Conservator of Forests, Kundapur Division, Kundapur in the existing 
vacancy. 

The IFS Cadre post of Deputy Conservator of Forest, Kundapur Division, Kundapur, is hereby kept in abeyance until 
further orders. 

By Order and in the name of the Governor of Karnataka, 
A.P. ATRE, 
Under Secretary to Government, 


P.R. 999 DPAR (Services-4). 


೪೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೧ ಭಾಗ-೨ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 73 SFP 2011, Bangalore, Dated 26th July, 2011. 

Sri B. P. Ravi, IFS (KN-92), Conservator of Forests, Mysore Circle, Mysore is transferred with immediate effect and his 
services are placed at the disposal of Forest, Ecology & Environment Department until further orders for being posted as 
Conservator of Forests & Executive Director, Chamarajendra Zoological Garden, Mysore vice Sri. K. B. Markandaiah, IFS 
transferred. 

The service of Sri K. B. Markandaiah, IFS (KN-93), Conservator of Forests & Executive Director, Chamarajendra 
Zoological Garden, Mysore are withdrawn from Forest, Ecology & Environment Department with immediate effect and he is 


posted until further orders as Conservator of Forests, Mysore Circle, Mysore vice Sri B. P. Ravi, IFS transferred. 


By Order and in the name of the Governor of Karnataka, 
ASHOK P. ATRE, 
Under Secretary to Government, 
P.R. 1000 DPAR (Services-IV). 


ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಾರಿಇ 101 ಸಾಇಸೇ 2008, ಬೆಂಗಳೂರು, ದಿನಾಂಕ: 22ನೇ ಜುಲೈ, 2011. 
ಸಾರಿಗೆ ಇಲಾಖೆಯಲ್ಲಿ, ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 32 ರನ್ವಯ ಸ್ವತಂತ್ರ ಪ್ರಭಾರದ ಮೇಲೆ ಪ್ರಾದೇಶಿಕ 
ಸಾರಿಗೆ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕ೦ಡ ಅಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವೇತನ ಶ್ರೇಣಿ ₹ 14050-25050ರ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಹುದ್ದೆಗಳಿಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರು ಹಾಲಿ ಕಾರ್ಯನಿರ್ವಹಿಸುತ್ತಿರುವ 
ಸ್ಥಳದಲ್ಲಿಯೇ ಮುಂದುವರೆಸಿದೆ. 


























ಕ್ರಮ ಸಂಖ್ಯೆ ಹೆಸರು 
1 ಶ್ರೀ ಮಹಮ್ಮದ್‌ ಹಬೀಬುಲ್ಲಾ ಖಾನ್‌ 
2 ಶ್ರೀ ಎಂ. ಎಸ್‌. ಬಳವಳ್ಳಿ 
3 ಶ್ರೀ ಡಿ. ಸದಾಶಿವ 
4 ಶ್ರೀ ಜನಾರ್ಧನ ಸ್ವಾಮಿ ಶೆಟ್ಟಿ 





ಮೇಲ್ಕಂಡ ಸ್ಥಾನಪನ್ನ ಬಡ್ತಿಯು ಮಾನ್ಯ ನ್ಯಾಯಾಲಯಗಳು ಜೇಷ್ಠತೆಯ ಬಗ್ಗೆ ನೀಡಬಹುದಾದ ತೀರ್ಪುಗಳಿಗೆ ಒಳಪಟ್ಟಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರಾಮಚಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1001 ಸಾರಿಗೆ ಇಲಾಖೆ. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 96 ಎಲ್‌ಎಜಿ 2011, ಬೆಂಗಳೂರು, ದಿನಾಂಕ: 19ನೇ ಜುಲೈ, 2011. 
ಶ್ರೀ ಟಿ. ವಿಭಾಕರ್‌ ಪಾಟೀಲ್‌, ಅಪರ ಸರ್ಕಾರಿ ವಕೀಲರು, ಸೇಡಂ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ, ಇವರಿಗೆ ಈ ತಕ್ಷಣದಿಂದಲೇ 
ಜಾರಿಗೆ ಬರುವಂತೆ ಸಿವಿಲ್‌ ಜಡ್ಜ್‌ (ಹಿರಿಯ ವಿಭಾಗ) ಚಿತ್ತಾಪುರ ನ್ಯಾಯಾಲಯದಲ್ಲಿ ಸರ್ಕಾರದ ಎರುದ್ಧ ದಾಖಲಾಗುವ ಸಿವಿಲ್‌ ಪ್ರಕರಣಗಳಲ್ಲಿ 


ಹಾಜರಾಗಲು ಸೂಚಿಸಲಾಗಿದೆ. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೧ ೪೬೯ 





ಸದರಿಯವರು ಹೆಚ್ಚುವರಿಯಾಗಿ ಕಾರ್ಯ ನಿರ್ವಹಿಸಿದ ಅವಧಿಯಲ್ಲಿ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು) ನಿಯಮಗಳು 1977ರ ನಿಯಮ 15(1)(1)ರನ್ವಯ ಪ್ರಯಾಣ ಭತ್ಯೆ ಪಡೆಯಲು ಅರ್ಹರಾಗಿರುತ್ತಾರೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಯ್ಯದ್‌ ಅಬ್ದುಲ್‌ ನಜೀರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1), 
ಪಿ.ಆರ್‌. 1002 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 80 ಎಲ್‌ಎಜಿ 2011, ಬೆಂಗಳೂರು, ದಿನಾಂಕ: 20ನೇ ಜುಲೈ, 2011. 
ಶ್ರೀ ಆರ್‌. ಆರ್‌. ಕಾಮಗೊಂಡ, ವಕೀಲರು, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) 
ನಿಯಮಗಳ 1977ರನ್ವಯ ದಿನಾಂಕ: 26-05-2011 ರಿಂದ ಜಾರಿಗೆ ಬರುವಂತೆ 2ನೇ ಬಾರಿ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಸಿವಿಲ್‌ ಜಡ್ಜ್‌ (ಹಿರಿಯ ವಿಭಾಗ), ಜಮಖಂಡಿ, ಕೃಷ್ಣ ಮೇಲ್ದಂಡೆ ಯೋಜನೆಯ 
ಭೂಸ್ವಾಧೀನ ಪ್ರಕರಣಗಳನ್ನು ನಿರ್ವಹಿಸಲು ನೇಮಿಸಲಾಗಿರುವ ವಿಶೇಷ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಯ್ಯದ್‌ ಅಬ್ದುಲ್‌ ನಜೀರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಆಡಳಿತ-1) 
ಪಿ.ಆರ್‌. 1003 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 59 ಎಲ್‌ಎಜಿ 2011, ಬೆಂಗಳೂರು, ದಿನಾಂಕ: 19ನೇ ಜುಲೈ, 2011. 
ಶ್ರೀ ಎಸ್‌. ಎಲ್‌. ಕೋರಾ, ವಕೀಲರು, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) 
ನಿಯಮಗಳ 1977ರನ್ವಯ ದಿನಾಂಕ: 26-05-2011 ರಿ೦ದ ಜಾರಿಗೆ ಬರುವಂತೆ 2ನೇ ಬಾರಿ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬಾಗಲಕೋಟೆ, ಕೃಷ್ಣ ಮೇಲ್ದಂಡೆ 
ಯೋಜನೆಯ ಭೂಸ್ವಾಧೀನ ಪ್ರಕರಣಗಳನ್ನು ನಿರ್ವಹಿಸಲು ನೇಮಿಸಲಾಗಿರುವ ವಿಶೇಷ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಯ್ಯದ್‌ ಅಬ್ದುಲ್‌ ನಜೀರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಆಡಳಿತ-1) 
ಪಿ.ಆರ್‌. 1004 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 58 ಎಲ್‌ಎಜಿ 2011, ಬೆಂಗಳೂರು, ದಿನಾಂಕ: 20ನೇ ಜುಲೈ, 2011. 


ಶ್ರೀ ಎಸ್‌. ಜಿ. ಪಾಟೀಲ್‌, ವಕೀಲರು, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) 
ನಿಯಮಗಳ 1977ರನ್ವಯ ದಿನಾಂಕ: 26-05-2011 ರಿಂದ ಜಾರಿಗೆ ಬರುವಂತೆ 2ನೇ ಬಾರಿ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಸಿವಿಲ್‌ ಜಡ್ಜ್‌ (ಹಿರಿಯ ವಿಭಾಗ). ಬಾಗಲಕೋಟೆ, ಕೃಷ್ಣ ಮೇಲ್ದಂಡೆ 
ಯೋಜನೆಯ ಭೂಸ್ವಾಧೀನ ಪ್ರಕರಣಗಳನ್ನು ನಿರ್ವಹಿಸಲು ನೇಮಿಸಲಾಗಿರುವ ವಿಶೇಷ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಯ್ಯದ್‌ ಅಬ್ದುಲ್‌ ನಜೀರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಆಡಳಿತ-1) 
ಪಿ.ಆರ್‌. 1005 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


೪೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೧ ಭಾಗ-೨ 





ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ವಾಕೈ 102 ಕೈಸೇವಿ 2011, ಬೆ೦ಗಳೂರು, ದಿನಾಂಕ: 21ನೇ ಜುಲೈ, 2011. 

ದಿನಾಂಕ: 30-06-2011ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ವಾಕೈ 281 ಕೈಸೇವಿ 2010 (ಭಾಗ-1ರ ಕ್ರಸಂ. 5 ರಲ್ಲಿ 
ಶ್ರೀ ಗಂಗಾಧರಯ್ಯ, ಉಪ ನಿರ್ದೇಶಕರು, ಕರ್ನಾಟಕ ಉದ್ಯೋಗ ಮಿತ್ರ, ಬೆಂಗಳೂರು ಇವರನ್ನು ಉಪ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ 
ಕೋಲಾರ ಇಲ್ಲಿನ ಖಾಲಿ ಹುದ್ದೆಗೆ ವರ್ಗಾಯಿಸಿದ್ದನ್ನು ಭಾಗಶಃ ಮಾರ್ಪಡಿಸಿ ಸದರಿ ಅಧಿಕಾರಿಯನ್ನು ಉಪ ನಿರ್ದೇಶಕರು, ಕರ್ನಾಟಕ ಉದ್ಯೋಗ 
ಮಿತ್ರ, ಬೆಂಗಳೂರು ಇಲ್ಲಿಯೇ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಲ್‌. ಎಸ್‌. ವಾಸನ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1006 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 387 ಸಅಸೇ 2011, ಬೆ೦ಗಳೂರು, ದಿನಾಂಕ: 23ನೇ ಜುಲೈ, 2011. 


ಅಧಿಸೂಚನೆ ಸಂಖ್ಯೆ ಕಂಇ 19 ಎಟಿಎಸ್‌ 2011 (ಭಾಗ-0, ದಿನಾಂಕ : 18-07-2011ರನ್ವಯ ಶ್ರೀ ಸಿ.ಎ. ಬಾಬು ರವೀಂದ್ರನಾಥ 
ಪಟೇಲ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ, ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ ಇವರನ್ನು ತಹಶೀಲ್ದಾರ್‌, 
ಮಡಿಕೇರಿ ತಾಲ್ಲೂಕು, ಕೊಡಗು ಜಿಲ್ಲೆ-ಈ ಹುದ್ದೆಗೆ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಕಂದಾಯ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್‌. ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1007 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 024 ಕೆಅವಿ 2010, ಬೆಂಗಳೂರು, ದಿನಾಂಕ: 23ನೇ ಜುಲೈ, 2011. 


ಶ್ರೀ ಎನ್‌.ಆರ್‌. ನಾಗರಾಜು, ಕೆಎಎಸ್‌ (ಕಿರಿಯ ಶ್ರೇಣಿ), ಪ್ರಸ್ತುತ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಇವರನ್ನು ಆಡಳಿತಾಧಿಕಾರಿ, ಕರ್ನಾಟಕ 
ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಲು ಇವರ ಸೇವೆಯನ್ನು 
ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1008 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


HIGH COURT OF KARNATAKA 
NOTIFICATION 
No. GOB(I) 3/2011, Bangalore, Dated 22nd July, 2011. 


The Presiding Officers of the Courts mentioned at Column No. 1, below, are concurrently appointed as the Presiding 
Officers of the Courts mentioned at Column No. 2, with effect from 01-08-2011 and until further orders :- 


























Designation of the Presiding Officer Name of the Courts to which concurrent appointment is 
made 
(1) (2) 
1. Il Addl. Civil Judge and JMFC., Udupi. Addl. Civil Judge and JMFC., Udupi. 
2. Prl. Civil Judge and JMFC., Udupi. Il Addl. Civil Judge and JMFC., Udupi. 
3. Il Addl. Civil Judge, Kundapur. Prl. Civil Judge and JMFC., Kundapur. 





By Order of the High Court, 
P. KRISHNA BHAT, 
P.R. 1010 REGISTRAR GENERAL 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೧ ೪೭೧ 





HIGH COURT OF KARNATAKA 
NOTIFICATION 
No. GOB(I) 3/2011, Bangalore, Dated 23rd July, 2011. 


The Presiding Officers of the Courts mentioned at Column No. 1, below, are concurrently appointed as the Presiding 
Officers of the Courts mentioned at Column No. 2, with effect from 01-08-2011 and until further orders :- 





Designation of the Presiding Officer 


Name of the Courts to which concurrent appointment is 
made 





(1) 


(2) 





1. Addl. Civil Judge and JMFC., Malavalli. 


Civil Judge and JMFC., Malavalli. 





2. Prl. Civil Judge, Srirangapatna 


Addl. Civil Judge and JMFC., Srirangapatana. 








3. Addl. Civil Judge and JMFC., Maddur 





Civil Judge and JMFC., Maddur. 








By Order of the High Court, 
P. KRISHNA BHAT, 
P.R. 1011 REGISTRAR GENERAL 


HIGH COURT OF KARNATAKA 
NOTIFICATION 
No. GOB(I) 3/2011, Bangalore, Dated 21st July, 2011. 
The Presiding Officers of the Courts mentioned at Column No. 1, below, are concurrently appointed as the Presiding 


Officers of the Courts mentioned at Column No. 2, with effect from 01-08-2011 and until further orders :- 





Designation of the Presiding Officer 


Name of the Courts to which concurrent appointment is 
made 





(1) 


(2) 





1. Addl. Civil Judge, Kolar. 


Prl. Civil Judge, Kolar. 


























2. Addl. Civil Judge, Kolar. Addl.Civil Judge, Kolar. 
3. Addl. Civil Judge and JMFC., K.G.F. Prl. Civil Judge and Addl. JMFC., K.G.F. 
4. Addl. Civil Judge, Malur. Civil Judge and JMFC., Malur. 
5. Civil Judge and JMFC., Mulbagal. Addl. Civil Judge, Mulbagal. 
6. Senior Civil Judge and JMFC., K.G.F. Civil Judge and JMFC., Srinivasapura. 
By Order of the High Court, 
P. KRISHNA BHAT, 
P.R. 1012 REGISTRAR GENERAL 





HIGH COURT OF KARNATAKA 
NOTIFICATION 
No. GOB(l) 3/2011, Bangalore, Dated 25" July, 2011. 


The Presiding Officers of the Courts mentioned at Column No. 1, below, are concurrently appointed as the Presiding 
Officers of the Courts mentioned at Column No. 2, with effect from 01-08-2011 and until further orders :- 





Name of the Courts to which concurrent appointment is 
made 


(1) (2) 


Designation of the Presiding Officer 








1. Civil Judge and JMFC., Haver. 


Addl. Civil Judge and JMFC., Haveri. 





2. Addl. Civil Judge and JMFC., Renebennur. 


Prl. Civil Judge and JMFC., Ranebennur. 





3. Civil Judge and JMFC., Byadgi. 








Civil Judge and JMFC., Hirekerur 
(with a direction to itinerate the said court for first two days in 
a week) 





P.R. 1013 


By Order and in the High Cour, 
P. KRISHNA BHAT, 
REGISTRAR GENERAL 





೪೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೧ 





The Presiding Officers of the Courts mentioned at Column No.1, below, are concurrently appointed as the Presiding 


HIGH COURT OF KARNATAKA 
NO.GOB(I) 3/2011, BANGALORE, DATED: 25" JULY, 2011 
NOTIFICATION 


Officers of the Courts mentioned at Column No.2, with effect from 01-08-2011 and until further orders :- 





Designation of the Presiding Officer 


Name of the Courts to which concurrent 
appointment is made 





(1) 


(2) 





Addl. Civil Judge and JMFC, 
Devanahalli. 


Civil Judge and JMFC, 
Devanahalli. 





Addl. Civil Judge and JMFC, 
Doddaballapur. 


Prl. Civil Judge and JMFC, 
Doddaballapur. 





Addl. Civil Judge and JMFC, 
Hosakote. 


Civil Judge and JMFC, 
Hosakote. 





Senior Civil Judge and JMFC, 
Nelamangala. 


Civil Judge and JMFC, 
Nelamangala. 








Senior Civil Judge and JMFC, 
Nelamangala. 





Addl. Civil Judge and JMFC, 
Nelamangala. 





P.R 1014 


The Presiding Officers of the Courts mentioned at Column No.1, below, are concurrently appointed as the Presiding 
Officers of the Courts mentioned at Column No.2, with effect from 01-08-2011 and until further orders, with a direction not to 
adjourn the cases routinely, since they are before them on account of in-charge arrangement and to consider the matters on merits 


By Order of the High Court, 
P. KRISHNA BHAT 
Registrar General 


HIGH COURT OF KARNATAKA 


NO.GOB(I) 3/2011, BANGALORE, DATED: 23° JULY, 2011 
NOTIFICATION 


whenever necessary and where urgency warrants :- 


P.R : 1015 





Designation of the Presiding Officer 


Name of the Courts to which concurrent 
appointment is made 





(1) 


(2) 





1. Il Addl. Civil Judge and JMFC, Shimoga. 


| Addl. Civil Judge, Shimoga. 





2. JMFCIl Court, Shimoga. 


Ill Addl. Civil Judge and JMFC, Shimoga. 





3. Civil Judge and JMFC, Soraba. 
(For Civil Side) 


Prl. Civil Judge and JMFC, Sagar. 





4. Senior Civil Judge and JMFC, Sagar. 
(For Criminal and Administration side) 





5. Civil Judge and JMFC, Soraba. 
(For Civil Side) 


| Addl. Civil Judge and JMFC, Sagar. 





6. Addl. Senior Civil Judge and JMFC, Sagar. 
(For Criminal and Administration Side) 








7. Addl. Civil Judge and JMFC. Bhadravathi. 


Addl. Civil Judge and JMFC, Bhadravathi. 








By Order of the High Court, 
P.KRISHNA BHAT 
Registrar General 








